ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [80 oo 
ಖ್‌” [ಸಡದಸ್ಯರಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ | 
(ಸ್ಮಳಿಯ ಸಂಸ್ಥೆಗಳಿಂದ K | 
ಚುನಾಯಿತರಾದವರು) A 
ಉತ್ತರಿಸುವ ದಿನಾಂಕ 17.09.2021 !. 
ಉತ್ತರಿಸುವ ಸಚಿವರು ಕೃಷಿ ಸಚಿವರು i 
Wl 
ಕ್ರಸಂ] ಪ್ರಶ್ನೆ ಉತ್ತರ 1 


ಅ) | ಇತ್ತೀಚಿನ ದಿನಗಳಲ್ಲಿ ಸಣ್ಣ 
ರೈತರಿಗೆ ಉಳುಮೆ ಮಾಡಲು 
ಎತ್ತುಗಳು ಸಿಗದೆ ತಾವೇ ಸ್ವತಃ 
ನೊಗಕ್ಕೆ ಹೆಗಲು ಕೊಟ್ಟು 
ಬಿತನೆ ಮಾಡುತ್ತಿರುವ 


ಬರುತ್ತಿರುವುದು - ಸರ್ಕಾರದ 
ಗಮನಕ್ಕೆ ಬಂದಿದೆಯೆಣ 
ಬಂದಿದಲ್ಲಿ, 


ಪರಿಹಾರೋಪಾಯಗಳೇನು; 
(ವಿವರ ಒದಗಿಸುವುದು) 


ಎತ್ತುಗಳು ಸಿಗದೆ ತಾವೇ ಸ್ವತಃ ನೊಗಕ್ಕೆ ಹೆಗಲು ಕೊಟ್ಟು ಬಿತ್ತನೆ | 


ವರದಿಗಳು ದಿನ ಪತಿಕೆಗಳಲ್ಲಿ: 


ಇತ್ತೀಚಿನ ದಿನಗಳಲ್ಲಿ ಸಣ್ಣ ರೈತರಿಗೆ" ಉಳುಮೆ ಮಾಡಲು | 


ಮಾಡುತ್ತಿರುವ ವರದಿಗಳು ದಿನ ಪತ್ರಿಕಗಳಲ್ಲಿ ಬರುತ್ತಿರುವುದು 
ಗಮನಕ್ಕೆ ಬಂದಿರುವುದಿಲ್ಲ. 


ಆದಾಗ್ಯೂ, ಕುಷಿ ಇಲಾಖೆಯು ಎಲ್ಲಾ ವರ್ಗದ ಸಣ್ಣ ಭೂ! 


ಹಿಡುವಳಿದಾರ ರೈತರಿಗೆ, ಉಳುಮೆ ಮಾಡಲ್ಲು| 


ಅನುಕೂಲವಾಗುವಂತೆ, ಸಣ್ಣ ಟ್ರ್ಯಾಕ್ಟರ್‌ ಹಾಗೂ ಅದಕ್ಕ; 
ಪೂರಕವಾದ " - ಉಳುಮೆಗೆ ಉಪಯುಕವಾಗುವ | 
ಯಂತ್ರೋಪಕರಣಗಳು, ಪವರ್‌ ಟಿಲ್ಲರ್‌, 1.5 ಗರ ಯಿಂದ 9 ಗಗ 
ವರೆಗಿನ ಪವರ್‌ ವೀಡರ್ಸ್‌ (ಕಳೆ ತೆಗೆಯುವ ಯರಿತು) ಗಳನ್ನು | 
ಉಳುಮೆಗೆ ಅನುಕೂಲವಾಗುವ ಸಣ್ಣ ಸೇಗಿಲು (ಎಂ.ಬಿ ಪೋಳಿ | 
ಕಲ್ಮಿವೇಟರ್‌, ಕೇಜ್‌ ವೀಲ್‌ ಬಿತ್ತನೆ ಕೂರಿಗೆ ಮತ್ತು ಅಂತರ" 
ಬೇಸಾಯ ಉಪಕರಣಗಳೊಂದಿಗೆ ಎಂಪ್ಯಾನೆಲ್‌ ಮಾಡಿ 
ಸಹಾಯಧನವನ್ನು ಈಗಾಗಲೇ ಒದಗಿಸಲಾಗುತ್ತಿದೆ... |} 


ಆ) 1ಈ ದಿನಗಳಲ್ಲಿ ಸಣ್ಣ 
ರೈತರುಗಳು ' ಎತ್ತುಗಳಿಗೆ 
ಮೇವನ್ನು ಒದಗಿಸಲಾಗದೆ 
ಸಾಕುತ್ತಿಲ್ಲದಿರುವುದರಿಂದ, 
ಇದರ ಬದಲಿಗೆ ಸರ್ಕಾರವೇ 
ತಾಲ್ಲೂಕಿಗೊಂದರಂತೆ 


ತೆರೆದು ಗಟ್ಟಿಮುಟ್ಟಾದ ಎತ್ತಿನ 
ತಳಿಗಳನ್ನು ಬೆಳೆಸಿ, ಉಳುಮೆ 


ಕಾಲದಲ್ಲಿ . ರೈತರಿಗೆ 
ಸಿಗುವಂತಹ . ಶಾರ್ಯ 
ಮಾಡಲು ಸರ್ಕಾರದ 
ನಿಲುವೇನು? 

1 (ವಿವರ ಒದಗಿಸುಪುದು) 


ಪಶುಪಾಲನಾ ಕೇಂದ್ರಗಳನ್ನು ' 


' ತಾಲ್ಲೂಕಿಗೆ ಒಂದರಂತೆ ಪಶುಪಾಲನಾ ಕೇಂದ್ರಗಳನ್ನು ತೆರೆದ್ದು 


oll | 


ಗಟ್ಟಿಮುಟಾದ ಎತ್ತಿನ ತಳಿಗಳನ್ನು ಬೆಳೆಸಿ, ಉಳುಮೆ ಕಾಲದಲ್ಲಿ | 
ರೈತರಿಗೆ ಸಿಗುವಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ | 


ಬರಗಾಲ ಮತ್ತು ಪ್ರವಾಹದ ಪರಿಸ್ಥಿತಿಯಲ್ಲಿ ಮಾತ್ರ ರೈತಥ 
ಜೇಡಿಕಗೆ ಅನುಸಾರ ಮೇವು ಬ್ಯಾಂಕ್‌ ಸ್ಥಾಪಿಸಿ ಮೇವನ್ನು 
ರಿಯಾಯಿತಿ ದರದಲ್ಲಿ ನೀಡಲಾಗುವುದು. 


ಸ೦ಖ್ಯೆ: AGRI-ACT/125/ 2021 


